ಡಂ ರಾಧಾ ಕ ಓಹ್ಣಮೂರ್ತಿ 


ಶಿವತತ್ಕರತ್ನಾಕರದಲ್ಲಿ ಜಿನ್ನಮ್ಮಳ ವರ್ಜನೆ 


SS 


ಕೆಳದಿ ಬಸವರಾಜ . (ಕ್ರಿ. ಶ. ೧೬೯೪-೧೭೧೪) 
ನಿಂದ ಸಂಸ್ಕೃತದಲ್ಲಿ ರಚಿಸಲ್ಪಟ್ಟಿ ಕರುವ ಶಿವತತ ರತ್ನಾಕರ 
ಶಿ. ತ. ರ.) ಬಂದರ ಬೃಹತ್‌ ವಿಶ್ವಜ್ಞಾನಕೋಶವಾಗಿದೆ. 
ಕೆಳದಿಯ ಬಸವರಾಜ ಕರ್ನಾಟಕದ ವಿದ್ವಾಂಸ-ರಾಜ 
ನೆಂದು ಗಂರಂತಿಸಲ್ಪಟ್ಲಿದ್ದಾನೆ. ಅಪೂರ್ವವಾದ ವಿಶ್ವ 


ಜ್ಞಾನಕೋಶ ಶಿ.ತ.ರ. ಅಲ್ಲದೆ ಸಂಸ್ಕೃತದ "ಶುಭಾಷಿತ 


ಸುರದ್ರುಮ” ಹಾಗೂ ಭಾಗಶಃ ಕನ್ನಡ ಮತ್ತು ಭಾಗಶಃ 
ಸಂಸ್ಕೃತದಲ್ಲಿ ಇರುವ *ಸೂಕ್ತಿಸಂಧಾರಕ'. ಎಂಬ 
ಎರಡು ಗ್ರಂಥಗಳ ಕರ್ತೃತ್ವವೂ ಇವರಿಗಿದೆ. ಶ್ರೀ 
ಸಿದ್ಧಾಂತ ಶಿಖಾಮಣಿಗೆ ಟೀಕೆಯನ್ನು ಬರೆದಿದ್ದಾರೆಂಬ 
ಪ್ರತೀತಿಯೂ ಇದೆ. ಅವನು ಆಶ್ರಯದಾತನಾಗಿ 
ವಿದ್ವಾಂಸರನ್ನು ಚೆನ್ನಾಗಿ ಗೌರವಿಸಂತ್ತಿದ್ದುದರಿಂದ ಅವ 
ನಿಗೆ “ಸೊರನಿಕರ ಕಲ್ಪದ್ರ್ರಿವು' (ವಿದ್ವಾಂಸರ, 
ಕಲ್ಪಮಕ್ಷ) ಎಂದು ಬಿರುದಿತ್ತು. e 

ಅದ್ಭುತವಾದ ಶಿ.ತ.ರ. ೧೩೦೦೦ಕ್ಕೂ ಹೆಚ್ಚಾಗಿ 
ಶ್ಲೋಕಗಳನ್ನು ಹೊಂದಿದೆ. ಮತ್ತು ದೈವನಿಷ್ಕೆ, ತತ್ವ 
ಜ್ಞಾನ, ಚರಿತ್ರೆ, ಸಾಹಿತ್ಯಸಂಪತ್ತು, . ಕಲಾಕೌಶಲ್ಯ, 


ಮ 3, ಪಿ ನು Y ಕಾ ಸಂಸ್ಕತಿ 
ವಿಜ್ಞಾನ, ಯುದ್ಧಸ್ಥಿತಿ ಮುಂತಾದ ಪ್ರಾಚ್ಯ ಸಂ ಸತಿಯ 


ಎಲ್ಲಾ ಭಾಗದ ಅನೇಕ ಬಗೆಯ ವಿಷಯಗಳನ್ನು 
ಪ್ರತಿಪಾದಿಸುತ್ತದೆ. ಇದು ಒಂಭತ್ತು ಭಾಗಗಳಾಗಿ 
ವಿಭಾಗಿಸಲ್ಪಟ್ಟಿದೆ. ಅವುಗಳನ್ನು "ಕಲ್ಲೋಲ? ಎಂದು 


ಕರೆಯುತ್ತಾರೆ. ಕಲ್ಲೋಲಗಳಲ್ಲಿ, ತರಂಗಗಳೆಂಬ ಅನೇಕ 


ಅಧ್ಯಾಯಗಳಿರುತ್ತವೆ. ಈ ಸಂಪೂರ್ಣ ಗ್ರಂಥದಲ್ಲಿ 
೧೦೮ ತರಂಗಗಳಿವೆ. 


ಶಿ.ತ.ರ.ದ ಗ್ರಂಥಕರ್ತನು ರಾಜವಂಶದ ಚರಿತ್ರೆ : 


ಯನ್ನು ವಂಂಖ್ಯ ಕಥೆಯನ್ನಾಗಿ ಆಯ್ಕು ಕೊಂಡಿದ್ದಾನೆ, 
ಎ 


೧೫೨ 


ವಿವಿಧ ಪ್ರಕರಣಗಳಿಗೆ ಎರೌಲ್ಯ 
್ಬ, ಒಟ್ಟುಗೂಡಿಸಿ ಈ ಮಹಾಕಥೆಯನ್ನು ಹೆಣೆದಿ 
ದಾನೆ ಮತ್ತು ಶೃಂಗರಿಸಿದ್ದಾನೆ. ಕೆಳದಿಯ ಪ ಗ್ರಭುಗಳ 
ರಾಜಕೀಯ ಇತಿಹಾಸದ ಅಮೂಲ್ಯ ವೃತ್ತಾಂತಗಳಲ್ಲದೆ, 
ಸಂಸ್ಥಾಪಕ ಚೌಡಪ್ಪನಿಂದ ಶಿ.ತ.ರ.ದ ಗ್ರಂಥಕರ್ತರ 
ವರೆಗೆ, ವಿಜಯನಗರ ಸಾವಕ್ಪಾಜ್ಯದ ಸ್ಮಾಪನೆ, ಸಂಪ್ರ 
ಸಿದ್ದ ವಿದ್ಯಾರಣ್ಯರ ಜೀವನಕ್ಕೆ ಸಂಬಂಧಪಟ್ಟ ಕೆಲವು 
ಘಟನೆಗಳು, ಶ್ರೇಷ್ಠ ವೀರಶೈವ ಸಂತರ ಹಾಗೂ ಧರ್ಮ 
ಪ್ರವರ್ತಕ ಬಸವೇಶ್ವರರ ಜನನ ಮತ್ತು ಜೀವನ, 
ವೀರಶೈವ ತತ್ವಜ್ಞಾನದ ಸಿದ್ಧಾಂತಗಳು ಮುಂತಾದ 
ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೂ ಉಪಯೋಗವಾಗರಿ 
ವಂತಹ ಕೆಲವು ವಿಚಾರಗಳು ಈ ಗ್ರಂಥದಲ್ಲಿವೆ. ಶಿತ ರ. 
ದಲ್ಲಿ ಹೇಳಲಾಗಿರುವ ಹೆಚ್ಚು ಪ್ರಕರಣಗಳು ಒಂದಲ್ಲ 
ಒಂದು ರೀತಿ ಕೆಳದಿ ಪ್ರಭುಗಳ ಮಹತ್ಕಾರ್ಯವನ್ಲಿ 
ತಿಳಿಸುತ್ತದೆ. ಆದ್ದರಿಂದ ಇದು ಕೆಳದಿ ಪ್ರಭುಗಳ ಕಥೆ, 
ಜ್ಞಾ ನದ ವಿವಿಧ ಶಾಖೆಗಳೊಂದಿಗೆ ಹಾಸು ಹೊಕ್ಕಾಗಿದೆ. 
ಆದ್ದರಿಂದ ಕೆಳದಿ ಪ್ರಭುಗಳ ವಿಚಾರಗಳನ್ನು ಎಚ್ಚರ 
ವಹಿಸಿ ಒಂಭತನ್ತಿ ಕಲ್ಲೋಲಗಳಿಂದ ತಿಳಿಯ 
ಬೇಕಾಗುತ್ತದೆ. ಆದರೆ ಈ ರೀತಿ ಪ್ರಯಾಸಕರವಾದ 
ಕಾರ್ಯ ಕೆಳದಿ ಇತಿಹಾಸದ ವಿಚಾರವಾಗಿ ವಿಸ್ತೃವಾದ 
ವಿಷಯಗಳನ್ನು ತಿಳಿಸುತ್ತದೆ. 


ಒಂದನೇ ಸೋಮಶೇಖರ ನಾಯಕನ ಪತ್ನಿ 
ಚೆನ್ನಮ್ಮ ದಕ್ಷಿಣ ಭಾರತದ ಇತಿಹಾಸದಲ್ಲೇ ಚಿತ್ತಾ 
ಕರ್ಷಕ ವ್ಯಕ್ತಿತ್ವವನ್ನು ಹೊಂದಿ. ಸನ್ಮಾನ್ಕಳಾದ 
ಮಹಿಳೆ, ಒಂದನೇ ಬಸವರಾಜನ ಸಾಕುತಾಯಿ. ಇಂತಹ 


ಇತಿಹಾಸ ದರ್ಶನ 


ಧೈರ್ಯ ಸಾಹಸದ ರಾಣಿ ಚೆನ್ನಮ್ಮಾಳ ಐತಿಹಾಸಿಕ 
ವೃತ್ತಾಂತಗಳನ್ನು ಪರಿಚಯಿಸುವ ಪ್ರಯತ್ನವನ್ನು ಈ 
ಪ್ರಬಂಧದಲ್ಲಿ ವರಾಡಲಾಗಿದೆ. ಶಿ.ತ.ರ. ಗ್ರಂಥ 
ಕರ್ತರನಂ ಒಲುಮೆಯಿಂದ ಚೆನ್ನಮ್ಮಳ ವ್ಯಕ್ತಿತ್ವವನ್ನು 
ಬೆಳೆಸಿರುವುದರಿಂದ, ಕೆಳದಿಯ ಇತಿಹಾಸ, ಅದರಲ್ಲೂ 
ಚೆನ್ನಮ್ಮಳಿಗೆ ಸಂಬಂಧಪಟ್ಟ ಇತಿಹಾಸ ಪ್ರಾವರಾಣಿಕ 
ಹಾಗೂ ಬಹುಮೂಲ್ಯವಾಗಿದೆ, 


ಬಸವರಾಜನು ತನ್ನ ಶಿ.ತ.ರ.ದ ಎಂಟನೇ 
ಕಲ್ಲೋಲದ ಎರಡು ಅಧ್ಯಾಯಗಳಲ್ಲಿ ಚೆನ್ನಮ್ಮ ಹಾಗೂ 
ಆಕೆಯ ಪತಿ ಸೋಮಶೇಖರ ನಾಯಕ ಇವರೀರ್ವರ 
ಐತಿಹಾಸಿಕ ವಿಚಾರಗಳನ್ನು ತಿಳಿಸಲು ತತ್ಪರನಾಗಿದ್ದಾನೈೆ 
ತನ್ನ ಅಣ್ಣ ಭದ್ರಪ್ಪನ ನಂತರ ಸೋಮಶೇಖರ ನಾಯ 
ಕನು ಸಿಂಹಾಸನಾರೂಢನಾದಾಗ ಎಲ್ಲೆಲ್ಲೂ ಅನ್ಕಾಯ 
ತಾಂಡವವಾಡುಶ್ತಿತ್ತು. ಸೋಮಶೇಖರನ ಆಳ್ವಿಕೆಯಲ್ಲಿ 
ನ್ಯಾಯ ಪುನಃ ನೆಲೆಯೂರಿತು. ಭದ್ರಪ್ಪ ತನ್ನ ತಮ್ಮ 
ನಿಗೆ ಬಿಲ್ಲುವಿದ್ಯೆಯಲ್ಲಿ ವಿಶೇಷ ತರಬೇತಿ ಕೊಟ್ಟಿದ್ದನಂ. 
ಮತ್ತು ಸ್ವಲ್ಪ ಸಮಯದಲ್ಲೇ ಸೋಮಶೇಖರನಂ 
"(ಇ)ಎಕಥಧನ್ಹೀ' ಎಂಬ ಬಿರುದಂ ಪಡೆದನೂ 
ಅವನು ಸರಹದ್ದಿನ ಪ್ರದೇಶದಲ್ಲಿರುವ ಪ್ರಮಂಖ 
ಪಟ್ಟಣಗಳನ್ನು ಮತ್ತು ಉಳಿದ ಗೌಣ ರಾಜರುಗಳನ್ನು 
ಗೆದ್ದುಕೊಂಡನು. ನಿರಾಶ್ರಿತರಾಗಿದ್ದ ರಾಜರುಗಳಿಗೆ 
ಅವರವರ ಕ್ಷೇತ್ರ(ರಾಜ್ಯ)ಗಳನ್ನು ದೊರಕಿಸಿಕೊಟ್ಟನು, 
ಪಟ್ಟಣದ ಹಿಂಭಾಗದ ತುದಿಯಲ್ಲಿ ಒಂದು ಸುಂದರವಾದ 
ನಿಠವನ್ನು ಕಟ್ಟಿಸಿದನು. ಪಟ್ಟಣದ ಹತ್ತಿರದಲ್ಲೇ 
ವಿರಕ್ಷರುಗಳಿಗಾಗಿ ಅವರಿಂದ ಆಶೀರ್ವಾದ ಪಡೆಯಲು 
ವಂತ್ತೊಂದಂ ಮಠವನ್ನು ಕಟ್ಟಿಸಿಕೊಟ್ಟನಂ. ಸಿಹಿ 
ರಿನ ಒಂದು ದೊಡ್ಡ ಕೆರೆಯನ್ನೂ ವೀರಶೈವರ ಉಪ 
ಯೋಗಕ್ಕಾಗಿ  ತೋಡಿಸಿದನು. ಆ ಸರೋವರದ 
ಸುತ್ತಲೂ ಸುಂದರವಾದ ಮರಗಳನ್ನು ನೆಡೆಸಿದನು. 


ತನಗೆ ಅನುರೂಪಳಾದ,  ಯೋಗ್ಯಳಾದ, 
ಉದಾತ್ತ ಗುಣಗಳಿಂದ ಕೂಡಿದ ಕನ್ಯೆ ಸಿಗದಿದ್ದ ಕಾರಣ 
ಸೋಮಶೇಖರನಾಯಕನು ತನ್ನ ವಿವಾಹವನ್ನು 
ಮಂಂದೂಡುತ್ತಿದ್ದನು. ಕೊನೆಗೆ ಅವರ ವಿವಾಹ 
ಚೆನ್ನಮ್ಮಳೊಂದಿಗೆ ನಡೆಯಿತಂ, 


ಇತಿಹಾಸ ದರ್ಶನ [20] 


ಶಿ.ತ.ರ. ದಲ್ಲಿ ಚೆನ್ನವಕ್ಕ್ಮಾಜಿಯನ್ನೂ ಸೋಮ 
ಶೇಖರನ ಸುಂದರ. ಸದ ಣಿ ವಧು ಎಂದರ ಬಣ್ಣಿಸ 
ಲಾಗಿದೆ, ಅವಳನ್ನೂ ವೂಕಾಂಬಿಕೆ ದೇವಿಯ ಅವತಾರ 
ವೆಂದಂ ಪ್ರಶಂಸಿಸಲಾಗಿದೆ, ಅಭ್ಯುದಯದ ಎರಡನೇ 
ದೇವಿಯೆಂಂದು ಆಕೆಯನ್ನು ಹೊಗಳುತ್ತಿದ್ದರು ಮತ್ತು 
ಪ್ರತಿಯೊಬ್ಬರೂ ಆಕೆಯನ್ನು ಪ್ರೀತಿಸುತ್ತಿದ್ದರಂ. ಕೆಲವು 
ಕಾಲ ಸೋಮಶೇಖರ ಆಕೆಯೊಂದಿಗೆ ಸಂತೋಷದಿಂದ 
ಇದ್ದನಂ, 


ಸೋವಂಶೇಖರನಿಗೆ ಚೆನ್ನಮ್ಮಳಲ್ಲಿ ಆಕೆಯ 
ಸಾಮರ್ಥ್ಯ ಹಾಗೂ ಬುದ್ಧಿವಂತಿಕೆಯ ಮೇಲೆ ಅಪಾರ 
ನಂಬಿಕೆ ಇದ್ದದರಿಂದ, ಕಲಿಯಂಗಡ ದೈತ್ಯರಂತಿದ್ದ 
ಮ್ಲೋಚ್ಛರಂಗಳನ್ನು ಸೋಲಿಸಿ, ಮೂಕಾಂಬಿಕಾದೇವಿ 
ಜನರನ್ನು ರಕ್ಷಿಸುವಂತೆ ನೀನೂ ರಕ್ಷಿಸಂ ಎಂದು ಸೋಮ 
ಶೇಖರನಂ ಚೆನ್ನಮ್ಮಳಿಗೆ ತಿಳಿಸಿದನು. ಈ ಆಕ್ರಮಣ 
ಕಾರಿ ಮೊಘಲರಿಂದ ಎಷ್ಟೋ ಸಭ್ಯ ಜನಗಳು ಚಿತ್ರ 
ಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ ಮತ್ತು ಈ ಜನಗಳ 
ಮನೆಗಳನ್ನು ಆಕೃವಿಂಸಿಬಿಟ್ಟಿದ್ದಾರೆ. ಆದ್ದರಿಂದ ಈ 
ನವ್ಮಿ ಸಭ್ಯ ಜನಗಳು ನೆಮ್ಮದಿಯಿಂದ ವಾಸಿಸುವಂತಾಗ 
ಬೇಕೆಂದು ತಿಳಿಸಿದನಂ. ನಮ್ಮ ಸಂಸ್ಥಾ ನದಲ್ಲಿ ನೆಲೆಸಿರುವ 
ಶತ್ರುಗಳನ್ನು ಸೋಲಿಸಬೇಕೆಂದು ಮತ್ತೆ ತಿಳಿಸಿದನು. 
ಧರ್ಮನಿಷ್ಠ ಗ್ರಂಥಗಳಲ್ಲಿ ತಿಳಿಸಿರುವಂತೆ ಶಿವಪೂಜೆ 
ವಾಡಂವ ವಿಧಾನವನ್ನು ಬೋಧಿಸಿದನು. ನಂತರ 
ಶಿ.ತ.ರ.ದ ಗ್ರಂಥಕರ್ತ ಬಸವರಾಜನ ಪಟ್ಟಾಭಿಷೇಕ 
ವನ್ನು ನೆರವೇರಿಸಿದನು. ಚೆನ್ನವಕ್ಕಾಜಿಯ ಪಾಲನೆಯಲ್ಲಿ 
ಬಸವರಾಜನನ್ನು ಬಿಟ್ಟಾಗ ಅವನು ಇನ್ನೂ ಚಿಕ್ಕವ 
ನಾಗಿದ್ದನಂ. ಅವನಂ ವಯಸ್ಕನಾಗುವವರೆಗೂ 
ಆಡಳಿತಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನೋಡಿ 
ಕೊಳ್ಳಲಂ ಚೆನ್ನಮ್ಮಾಳಿಗೇ ಒಪ್ಪಿಸಿಕೊಟ್ಟಿ ಶೈದ್ಧನು, ನಂತರ 
ಸೋಮಶೇಖರ ಸ್ವರ್ಗವಾಸಿಯಾದನಂ. 


ಶತ್ರುಗಳೊಂದಿಗೆ ಸೋವಂಶೇಖರನ ವ್ಯವಹಾರ 
ಮತ್ತು ಅಂತಿಮ ದಿನಗಳಲ್ಲಿ ಕೆಟ್ಟ ಸಹವಾಸದಲ್ಲಿ ಬಿದ್ದು 
ಹುಚ್ಚನಾಗಿದ್ದು ದರ ಬಗ್ಗೆ ಶಿ.ತ.ರ. ಸಂಪೂರ್ಣವಾಗಿ 
ವಕೌನವಾಗಿದೆ... ಅವನು ಆಡಳಿತ ವಹಿಸಿಕೊಂಡಾಗ 
ಅಲ್ಲಿ ಕುಂದಿದ ನೈತಿಕತೆಯ ಸ್ಥಿತಿಗಳನ್ನು ಮಾತ್ರ 


೧೫೩ 


ಶಿ.ತ.ರ. ಸೂಚಿಸಿದೆ. ಈತ ತನ್ನ ಪತ್ನಿಗೆ ಶೈವತತ್ವದಲ್ಲಿ 
ಆಸಕ್ತಿಯನ್ನು ಹುಟ್ಟಿಸಿದ್ದು ಮತ್ತು ಶತ್ರುಗಳನ್ನು 
ನಾಶಪಡಿಸುವ ಅತಿ ಪ್ರಯಾಸವಾದ ಕಾರ್ಯವನ್ನು 
ವಹಿಸಿಕೊಟ್ಟಿ ದ್ದನು. ರಾಜ್ಯದಲ್ಲಿ ಹಾಗೂ ರಾಜ್ಯದ 
ಹೊರಗಿದ್ದ ರಾಜ ಪ್ರತಿರೋಧಿಗಳನ್ನು ನಿಗ್ರಹಿಸಿ ಉಳಿದ 
ತನ್ನ ಪತಿಯ ಅಪೂರ್ಣ ಕಾರ್ಯವನ್ನು ಚೆನ್ನಮ್ಮಳೇ 
ಪೂರ್ಣಗೊಳಿಸಿದಳೆಂದು ಸ್ಪಷ್ಟವಾಗಿದೆ, K 

ಚೆನ್ನಮ್ಮ, ಸೋಮಶೇಖರ ನಾಯಕನ ಪತ್ನಿ 
ತನ್ನ ಪತಿಯ ಉತ್ತರಾಧಿಕಾರಿಣಿ, ಅನೇಕ ವರ್ಷಗಳ 
ಕಾಲ ತನ್ನ ಪತಿಯೊಂದಿಗೆ ಜಂಟಿಯಾಗಿ ಆಡಳಿತ 
ನಡೆಸಿದ್ದಳು. ಶಿ.ತ.ರ.ದಲ್ಲಿ ಚೆನ್ನಮ್ಮಳ ಅಸಾಧಾರಣ 
ಜೀವನ ಪ್ರತಿಯೊಬ್ಬರನ್ನೂ ಆಶ್ಚರ್ಯಚಕಿತರನ್ನಾಗಿ 
ವಕಾಡುತ್ತದೆ ಎಂದಂ ಬಸವರಾಜನೇ ತಿಳಿಸಿದ್ದಾನೆ; 
ಧೀರ ರಾಣಿಯಂ ನಾಲ್ಕು ಉಪಾಯಗಳಿಂದ, ಆರು 
ಗುಣಗಳಿಂದ, ವರು ಶಕ್ತಿಗಳಿಂದ ಮತ್ತು ಸಪ್ತಾಂಗ 
ಗಳಿಂದ ಪರಿಪೂರ್ಣಳಾಗಿ ರಾಜ್ಯಭಾರವನ್ನು ವಣಡು 
ತ್ತಿದ್ದಳಂ... ನಿಯಮದಂತೆ ಶಿವಧರ್ಮವನ್ನು ಸಹ 
ಆಚರಿಸಂತ್ತಿದ್ದಳು. ತನ್ನ ಪುತ್ರ ಬಸವರಾಜನನ್ನು 
ಬೆಳೆಸಲು ಮತ್ತು ವಿದ್ಯಾವಂತನನ್ನಾಗಿ ವಕಾಡಲಂ ಬಹಳ 
ಶ್ರಮ ವಹಿಸಂತ್ತಿದ್ದಳು. ತನ್ನ ಮಗನ ವಿವಾಹವನ್ನು 
ನಡೆಸಿದಳು. 


ಸರಹದ್ದು ಕ್ಷೇತ್ರದಲ್ಲಿನ ಸಾಮಂತ ಮುಖ್ಯರು 
ದಂಗೆ ಎದ್ದು ಆಕ್ರಮಣ ವರಾಡಲಾರಂಭಿಸಿದಾಗ ಧೀರ 
ರಾಣಿ ತನ್ನ ಬಲವಾದ ಸೇನೆಯನ್ನು ಕಳಂಹಿಸಿದಳೆಂ 
ಮತ್ತಿ ಅವರೆಲ್ಲರನ್ನೂ ಸೋಲಿಸಿದಳು. ಶತ್ರುಗಳಿಂದ 
ಆನೆಗಳನ್ನು, ಕುದುರೆಗಳನ್ನ ಹಾಗೂ ಬೇರೆ ಬೇರೆ 
ಸಂಪತ್ತನ್ನ ವಶಪಡಿಸಿಕೊಂಡಳು, 


ವಣಂದೆ ಶಿತ.ರ. ಚೆನ್ನಮ್ಮನ ಆಳ್ವಿಕೆಯ, 
ಹೆಚ್ಚು ನೆನಪಿನಲ್ಲಿ ಉಳಿಯಂವಂತಹ ಘಟನೆಗಳೆನ್ನು 
ವರ್ಣಿಸುತ್ತದೆ. ಶಿವಾಜಿಯ ವಂಗ ರಾಜಾರಾನಿನಿಗೆ 
ರಕ್ಷಣೆ ನೀಡಿದ್ದಳು. ಔರಂಗಜೇಬನು ಸಾಪಕ್ರಾಟನಾದಾಗ 
ರಾಜಾರಾಮನು ಅನೇಕ ರಾಜರುಗಳನ್ನು ಸೋಲಿಸಿ ಛತ್ರ 
ಪತಿ ಎನಿಸಿಕೊಂಡಿದ್ದನು. ಅದರಿಂದ ರಾಜಾರಾಮನು 
ಔರಂಗಜೇಬನ ಶತ್ರುವಾಗಿದ್ದನು, ಮುಸಲ್ಮಾನರ 


೧೫೪ 


ತಂದುಕೊಟ್ಟಿತು 


ವಯಖ್ಯಸ್ಥ ರಾಜಾರಾಮನನ್ನು ಬೆನ್ನಟ್ಟಿ ಬಂದಾಗ ಎಲ್ಲೂ 
ಅವನಿಗೆ ಆಶ್ರಯ ದೊರೆಯಲಿಲ್ಲ. ಅಲ್ಲಿ ಇಲ್ಲಿ 
ತಿರುಗಾಡುತ್ತಾ ಕೊನೆಗೆ ಕೆಳದಿ ರಾಜ್ಯದಲ್ಲಿ ಆಶ್ರಯ 
ಪಡೆದನಂ. ಚೆನ್ನಮ್ಮ ತನ್ನ ಮಂತ್ರಿಮಂಡಲದ ಜೊತೆ 
ಗುಪ್ತಾಲೋಜನೆ ನಡೆಸಿ, ತನ್ನ ಪರಿವಾರದೊಂದಿಗೆ 
ಬಂದಿದ್ದ ರಾಜಾರಾವಂನಿಗೆ ಆಶ್ರಯ ಕೊಟ್ಟಳಂ, 
ಅವನಿಗೆ ಮನ್ನಣೆ ಮತ್ತು ಗೌರವವನ್ನು ಕೊಟ್ಟು 
ಆದರಿಸಿದಳು. ಮೊಘಲ್‌ ಸೈನಿಕರಿಗೆ ಬಲವಾದ ಪೆಟ್ಟು 
ಕೊಟ್ಟು ಅವರ ಮೇಲೆ ವಿಜಯವನ್ನು ಸಾಧಿಸಿದಳು; 
ಈ ಅಸಾಧಾರಣ ಧೈರ್ಯ ಅವಳಿಗೆ ಕೀರ್ತಿಯನ್ನು 
ಮತ್ತು ಎಲ್ಲರೂ ಅವಳನ್ನು 
ಪ್ರಶಂಸಿಸಿದರು. 


ಚೆನ್ನಮ್ಮಳ ಈ ಅದ್ಭುತ ಸಾಹಸದ ಕಾರ್ಯವನ್ನು 
ಕೇಳಿ ಮೊಘಲ್‌ ಸಾವಕ್ರಾಟನು ಅವಳನ್ನು ಅತಿಶಯವಾಗಿ 
ಹೊಗಳಿ, ಕುದಂರೆಗಳನ್ನು, ಒಡವೆ ವಸ್ತ್ರಗಳನ್ನು ಕಾಣಿಕೆ 
ಯಾಗಿ ಕಳುಹಿಸಿಕೊಟ್ಟನಂ. ಅವಳ ಆಳ್ವಿಕೆಯಲ್ಲಿ 
ಅವಳ ಸಂಸ್ಥಾನ ಶತ್ರುಗಳಿಂದ ವಂಕ್ತವಾಗಿತ್ತು. ಅವಳ 
ಅಪ್ರಧಾನ ಪಾಳೆಯಗಾರರ ಮುಖ್ಯಸ್ಥರು ಶತ್ರುತ್ವ 
ವನ್ನು ತೋರಿಸಿದಾಗ ಅವರೆಲ್ಲರನ್ನು ದುರ್ಬಲಗೊಳಿಸಿ 
ತನ್ನ ಅಧೀನರನ್ನಾಗಿ ವಾಾಡಿಕೊಂಡಳು. 


ಈ ಪ್ರಕಾರ, ಬಸವರಾಜ ಬಹಳ ಹೆಮ್ಮೆಯಿಂದ 
ತನ್ನ ಒಲವಿನ ತಾಯಿ ಮೊಘಲರನ್ನು ಸೋಲಿಸಿ 
ಮರಾಠರ ಪ್ರಭೂ ರಾಜಾರಾಮನಿಗೆ ಆಶ್ರಯ 
ಕೊಟ್ಟದ್ದನ್ನು ವಿವರಿಸಿದ್ದಾನೆ. ಚೆನ್ನವ್ಮೂ ಧರ್ಮೋ 
ದ್ಧಾರಕಳೂ ಆಶ್ರಯದಾತಳೂ ಆಗಿದ್ದಳೆಂದಂ 
ವಿವರಿಸಿದ್ದಾನೆ. ಆಕೆ ಮೂಕಾಂಬದೇವಿಗೆ ವಿಶಾಲವಾದ 
ಭೂಪ್ರದೇಶವನ್ನು ಬಿಟ್ಟುಕೊಟ್ಟೆದ್ದಳು ವಂತಕ್ತ ಒಂದು 
ಅಗ್ರಹಾರವನ್ನು ಸ್ಥಾಪಿಸಿ ತನ್ನ ಜ್ಞಾಪಕಾರ್ಥವಾಗಿ 
ಚೆನ್ನಾಂಬಪುರ ಎಂದು ಅದಕ್ಕೆ ಹೆಸರಿಟ್ಟಳು, ಅನೇಕ 
ಮಠಗಳನ್ನು ಜಂಗಮರಿಗಾಗಿ ಕಟ್ಟೆಸಿದಳಂ ಮತ್ತು ಲಿಂಗ, 
ಜಂಗಮರ ಪೂಜೆಯನ್ನು ಪ್ರೋತ್ಸಾಹಿಸಿದಳು. ಪ್ರಾಚೀನ 
ಹಾಗೂ ನವೀನ ನಂಬಿಕೆಗಳೆರಡನ್ನೂ ಪೋಷಿಸುತ್ತಿದ್ದಳಂ; 
ಒಂದಂ ಲಕ್ಷ ತೊಂಭತ್ತಾರಂ ಸಾವಿರ ಜಂಗವಂರುಗಳಿಗೆ 
ರಸಪೂರ್ಣವಾದ ಭೋಜನ ವಠಾಡಿಸುತ್ತಿದ್ದಳು. ಈ 
ರೀತಿ ಜಂಗಮರ ಆಶೀರ್ವಾದವನ್ನೂ ಅವಳು ಪಡೆಯಂರಿ 


ಇತಿಹಾಸ ದರ್ಶನ 


ತ್ತಿದ್ದಳು. ಅತಿಥಿಗಳಿಗೆ ಶ್ರದ್ಧೆಯಿಂದ ಭೋಜನ 
ನೀಡುವುದು ಅವಳ ಶ್ರೇಷ್ಠ ಧರ್ಮವಾಗಿತ್ತು. 


ವೀರಶೈವ ಧರ್ಮದ ಶ್ರದ್ಧಾಳುವಾದ ಚೆನ್ನವ್ಮೂ 
ಲಿಂಗ ಜಂಗಮರ ಪೂಜಾಲಕ್ಷಣಗಳನ್ನೂ ಹಾಗೂ 
ಪೂಜಾವಿಧಿಯನ್ನೂ ತಿಳಿದುಕೊಂಡಿದ್ದಳು ಮತ್ತು ಅದೇ 
ರೀತಿ ನಡೆದುಕೊಳ್ಳುತ್ತಿದ್ದಳು. ಕಾಲಕ್ರಮೇಣ ಈ 
ಎಲ್ಲ ಪದ್ಧತಿಗಳನ್ನು. ತನ್ನ. ಮಗನಿಗೆ ಅಭ್ಯಾಸ 
ವಕಾಡಿಸಿದಳು.. ಮತ್ತು. ಬಹಳ ಎಚ್ಚರಿಕೆಯಿಂದ 
ಹಾಗೂ ಶ್ರದ್ಧೆಯಿಂದ ಆಚರಿಸಲಂ ಶಿಳಿಸಿದಳು. ಅವಳು 
ಬಸವರಾಜನಿಗೆ ಧರ್ಮವನ್ನು ಬೋಧಿಸಿದಳಂ ಮತ್ತು 
ಧಾರ್ಮಿಕ ಹಾಗೂ ಪ್ರಾಮಾಣಿಕ ಜೀವನವನ್ನು ನಡೆಸಲು 
ಉಪದೇಶಿಸಿದಳು. ಅವಳು ತನ್ನ ಮಗನಿಗೆ ಉಪದೇಶಿಸಿದ 
ಈ ಉಪದೇಶ ಎಲ್ಲರೂ ಅನುಕರಿಸಲು ಯೋಗ್ಯವಾಗಿದೆ, 
ಚೆನ್ನಮ್ಮ ಶಿವಪಾದ ಸೇರಿದಳೆಂದು ಶಿ.ತ್ಮರ. ತಿಳಿಸಿದೆ. 


ಶಿ.ತ.ರ. ಕೆಳದಿ ರಾಜವಂಶದ ವಿವರಣೆಯಿಂದ 
ಪ್ರಾರಂಭವಾಗಿ ಚೆನ್ನಮ್ಮನ ಆಳ್ವಿಕೆಯ ವಿವರಣೆ 
ಯೊಂದಿಗೆ ಮುಕ್ತಾಯವಾಗಿದೆ... ಮೇಲೆ ಹೇಳಿದ, 
ಚೆನ್ನಮ್ಮಳಿಗೆ ಸಂಬಂಧಪಟ್ಟ ವಿವರಣೆ ಬಹಳ ಸಂಕ್ಷಿಪ್ತ 
ವಾಗಿದೆ. ಸಂಪೂರ್ಣ ಸಾಂಗೋಪಾಂಗವಾಗಿಲ್ಲ. ಆದರೆ 
ಚೆನ್ನಮ್ಮಳಿಗೆ ಸಂಬಂಧಪಟ್ಟ ಐತಿಹಾಸಿಕ ವಿಷಯಗಳು 


ಸಾಹಿತ್ಯಕ್ಕೆ ಮುಖ್ಯ ಉಗಮ:ವಾಗಿದೆ ಎಂಬುದರಲ್ಲಿ 


ಸಂಶಯಂವೇ ಇಲ್ಲ. 


ಶಿ.ತ.ರ. ಚೆನ್ನಮ್ಮಳ ಐತಿಹಾಸಿಕ ವಿವರಣೆಗಳ 
ಸಾವರಾನ್ಯ ನಿರೀಕ್ಷಣೆಯ ಆಧಾರದ ಮೇಲೆ ಕೆಳಗೆ 
ನಮೂದಿಸಿರುವ ವಿಷಯಗಳ ಸಾಕ್ಷಾತ್ಕಾರವಾಗುತ್ತದೆ. 
ಇವುಗಳಿಂದ ಶಿ.ತ.ರ. ಇತಿಹಾಸದ ಅಮೂಲ್ಯ ಉಗಮ 
ಪುಸ್ತಕ ಎನಿಸುತ್ತದೆ. 


ಸೋಮಶೇಖರ ಹಾಗೂ ಚೆನ್ನಮ್ಮಳ ಆಳ್ವಿಕೆಯ 
ಸಮಯದಲ್ಲಿ ಅಕ್ಕಪಕ್ಕದ ರಾಜ್ಯಗಳಿಂದ ಸತತ ಘರ್ಷಣೆ 
ನಡೆಯಂತ್ರಿತ್ತು. ಆಗಾಗ್ಗೆ ಪಾಳೆಯಗಾರರ 


ಮುಖ್ಯಸ್ಥರು ತಮ್ಮಾ ಗಡಿನಾಡು ಸ್ಥಳದಲ್ಲಿಯೇ ಇದು : 
[) ೬ ಈ ಥ್‌ ೦ 


ಕೊಂಡು ತೊಂದರೆಯನ್ನು ಕೊಡುತ್ತಿದ್ದರಂ. ಆದರೆ 
ಕೆಳದಿಯ ರಾಜರಂಗಳು ತಮ್ಮ ಶತ್ರುಗಳೊಂದಿಗೆ 
ಚಾಣಕ್ಷತೆ ಹಾಗೂ ಚತುರತೆಯಿಂದ ವ್ಯವಹರಿಸುತ್ತಿದ್ದರು. 


ಇತಿಹಾಸ ದರ್ಶನ 


ಈ ಸಂಸ್ಥಾನದಲ್ಲಿ ಸೈನ್ಯದ ವ್ಯೂಹರಚನೆ ಹಾಗೂ 
ಪರಂಪರಾಗತ ಧೀರೋದಾತ್ತ ಸಂಪ್ರದಾಯವನ್ನು 
ಉಳಿಸಿಕೊಂಡಿದ್ದರು. ಸೇನಾಬಲಗಳನ್ನು ಪರಿಣಾವಂ 
ಕಾರಿಯಾಗಿ ಸಜ್ಜುಗೊಳಿಸುತ್ತಿದ್ದರು. ಶತ್ರುಗಳೊಂದಿಗೆ 
ಯಾವ ರೀತಿ ಒಪ್ಪಂದ ಮಾಡಿ ಕೊಳ್ಳಬೇಕು, ಯಾರಿಗೆ 
ಆಶ್ರಯ ಕೊಡಬೇಕು ಮತ್ತು ಶರಣಾಗತರಾದವರನ್ನಿ 
ಯಾವ ರೀತಿ ಗೌರವಿಸಬೇಕೆಂಬುದು ಅವರಿಗೆ ತಿಳಿದಿತ್ತು. 


ಕೆಳದಿಯ ಪ್ರಭುಗಳು ಪ್ರಾವರಾಣಿಕರಾಗಿದ್ದರಂ 
ಮತ್ತು ಪ್ರಾಮಾಣಿಕತೆಯಿಂದ ಜನಗಳನ್ನು ಆಳು 
ತ್ತಿದ್ದರು. ಧರ್ಮರಕ್ಷಣೆ ವಕಾಣುವುದು ರಾಜರ ಅತಿ 
ಮುಖ್ಯವಾದ ಕರ್ತವ್ಯವೆಂದಂ ಅವರು ನಂಬಿದ್ದರು. 
ತ್ಯಾಗ ಮಾಡುವುದು, ಶ್ರೇಷ್ಠ ಕಾಣಿಕೆಗಳನ್ನು 
ಕೊಡುವುದು, ದೇವಸ್ಥಾನಗಳನ್ನು ಕಟ್ಟಿಸುವುದು ಮತ್ತು 
ಅವುಗಳ ನೂತನ ವ್ಯವಸ್ಥೆ ಅಥವಾ ಜೀರ್ಣೋದ್ಧಾರ, 
ಹಳ್ಳಿ ಮತ್ತು ಭೂಮಿಗಳನ್ನು ಅನುಗ್ರಹಿಸುವುದಂ, 
ಯಾತ್ಪಾಸ್ಥಳಗಳಿಗೆ ಭೇಟಿ ಕೊಡುವುದು, ವಿವಿಧ 
ನಂಬಿಕೆಗಳನ್ನು ಪ್ರೋತ್ಸಾಹಿಸುವುದು, ಬ್ರಾಹ್ಮಣರಿಗೆ 
ಅಗ್ರಹಾರಗಳನ್ನು ಕಟ್ಟಿ ಸಿಕೊಡುವುದು, ಜಂಗಮರಿಗೆ 
ಭೂಮಿಗಳನ್ನು ಕೊಡುವುದು, ಬಾವಿಗಳನ್ನು ಹಾಗೂ 
ಸರೋವರಗಳನ್ನು ತೋಡಿಸುವುದು-ಇವೇ ವಂಂತಾದ 
ನಾನಾ ಬಗೆಯ ಕಾರ್ಯಕ್ರಮಗಳ ಮೂಲಕ ಧರ್ಮದ 
ರಕ್ಷಣಾಕಾರ್ಯ ಮಾಡುತ್ತಿದ್ದರು. 


ಶಿ.ತ.ರ. ದಲ್ಲಿ ಮೇಲೆ ಹೇಳಿದ ಚೆನ್ನಮ್ಮಳ 
ಜೀವನಚರಿತ್ರೆ ಕೆಳದಿ ರಾಜ್ಯದಲ್ಲಿ ಉತ್ತರಾಧಿಕಾರಿಗಳನ್ನು 
ಆರಿಸುತ್ತಿದ್ದ ನಿಯಮಗಳನ್ನು ತಿಳಿಸುತ್ತದೆ. ತಂದೆಯ 
ನಂತರ ಮಗನೇ ರಾಜನಾಗಬೇಕೆಂಬ ಸಾವಕಾನ್ಯ ನಿಯವಂ 
ವಿದ್ದರೂ ಮಂಗ ಇಲ್ಲದಿದ್ದಲ್ಲಿ, ಸಗೋತ್ತದವರು 
ಉತ್ತ ರಾಧಿಕಾರಿಯರಾಗಬಹುದಿತ್ತು. ಸೋಮಶೇಖರನ 
ದತ್ತುಪುತ್ತ ಗ್ರಂಥಕರ್ತ್ಯ ಉತ್ತರಾಧಿಕಾರಿಯಾದಂತೆ 
ದತ್ತುಪುತ್ರ ಉತ್ತರಾಧಿಕಾರಿಯಾಗಬಹುದಿತ್ತು. 
ಕೆಲವೊಮ್ಮೆ ಚೆನ್ನಮ್ಮಳಂತೆ ಪತ್ನಿಯೂ ಸಹ 
ಉತ್ತರಾಧಿಕಾರಿಯಕಾಗುತ್ತಿದ್ದಳು. ಸೋಮಶೇಖರ 
ಚೆನ್ನಮ್ಮಳ ಸಹಕಾರದಿಂದ ರಾಜ್ಯವಾಳಿದಂತೆ ಜಂಟಿ 
ಪ್ರಭುಗಳ ಆಳ್ವಿಕೆಯೂ ಜಾರಿಯಲ್ಲಿತ್ತು. 


೧೫೫ 


ಶಿ.ತ.ರ. ದಲ್ಲಿ ಕೆಳದಿ ಇತಿಹಾಸವನ್ನ ಆಯ್ಕೆ 
ಮಾಡಿ ಬರೆಯಂವಾಗ ಗ್ರಂಥದಂದ್ದಕ್ಕೂ ಆಖ್ಯಾನಗಳಲ್ಲಿ 
ಆನಂದವನ್ನು ಉಂಟುವರಾಡುವಂತೆ ಘಟನೆಗಳನ್ನೂ 
ಅಳವಡಿಸುವಲ್ಲಿ ಗ್ರಂಥಕರ್ತರ ಜಾಣ್ಮೆ ಕಂಡಂಬಂದಿದೆ. 
ಶಿ.ತ.ರ. ವಿಶಿಷ್ಟ ಭಾಗ, ಯಾವುದರಲ್ಲಿ ಚೆನ್ನಮ್ಮಳ 
ರಾಜಕೀಯ ಸಾಹಸ ಕಾರ್ಯಗಳಿವೆಯೋ ಅದರ 
ಸಂಸ್ಕೃತದ ಆಖ್ಯಾನ ಕಾವ್ಯದ ಒಂದರ ಸುಂದರ ನಮೂನೆ 
ಯಂಂತಿದೆ. ಈ ಆಖ್ಯಾನಗಳಂ ಸಂಸ್ಕೃತ ಸಾಹಿತ್ಯ 
ಸಂಪತ್ತಿಗೆ ಕೀರ್ತಿ ತರುತ್ತವೆ. ಅಲ್ಲದೆ ಈ ಭಾಗಗಳಂ 
ಆ ಸವುಯಂದ ಸಾವರಾಜಿಕ ಹಾಗೂ ಸಾಂಸ್ಕೃತಿಕ ಸ್ಥಿತಿಗಳ 


೧೫೬ 


ಮೇಲೆ ಪ್ರಕಾಶ ಬೀರುತ್ತವೆ. ರಾಜಾರಾಮನಿಗೆ 
ಸಂಬಂಧಿಸಿದ ಐತಿಹಾಸಿಕ ಪ್ರಾಸಂಗಿಕ ಕಥೆಯನ್ನೂ 
ಸೇರಿಸಿರುವುದರಿಂದ ಮರಾಠ ಇತಿಹಾಸದ ಮಂಖ್ಯ 
ಉಗಮಂವನ್ನೂ ಸಹ ಸೇರಿಸಿದಂತಾಗಿದೆ. 

ಕೆಳದಿಯ ಬಸವರಾಜನ ಶಿ.ತ.ರೆ. ಗ್ರಂಥ ಕೇವಲ 
ಸಂಸ್ಕೃತ ಸಾಹಿತ್ಯಕ್ಕೇ ಮಾತ್ರವಲ್ಲದೇ ಕರ್ನಾಟಕದ 
ಇತಿಹಾಸಕ್ಕೂ ಸಹ ಅತ್ಯವಂಲ್ಯ ಹಾಗೂ ಅದ್ವಿತೀಯ 
ಕೊಡಂಗೆಯರಾಗಿದೆ. 


ಇತಿಹಾಸ ದರ್ಶತ 


